ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


81 


ಉತ್ತರಿಸಬೇಕಾದ ದಿನಾಂಕ 17.09.2021. 
ಸದಸ್ಯೆರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ: (ಸ್ಥಳೀಯ 
ಸ ಸಂಸ್ಥೆಗಳಿಲದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಮಾನ್ಯ ರೇಷ್ಮೆ, ಯುವ ಸಬಲೀತರಣ 
ಮತ್ತು ಕ್ರೀಡಾ ಸಚಿವರು. ' 
ಕ್ರ.ಸ. ಪ್ರಶ್ನ iN ಉತ್ತರ 
ಆಅ) [ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ' ಕೊಡಗು ಜಿಲ್ಲೆ ಸೋಮವಾರಪೇಟೆ 


ಸಿಂಥೆಟಿಕ್‌ ಹಾಕಿ 
ಕಾಮಗಾರಿಯನ್ನು ಕಳೆದ . ಏಳು 
ವರ್ಷಗಳಿಂದ ನಡೆಸುತ್ತಿದ್ದರೂ ಸಹ, 
ಇನ್ನೂ ಅದರ ಕಾಮಗಾರಿ 
ಪೂರ್ಣಗೊಳ್ಳದಿರಲು ಕಾರಣಗಳೇಮ; 
ಇದನ್ನು.  ಯಾವ' ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದು; (ವಿವರ 
ಒದಗಿಸುವುದು) 


ಟರ್ಫ್‌ 


ಉಷ್ಣತೆಯನ್ನು 


ಕಾಪಾಡುವುದು 
"ಅವಶ್ಯವಾಗಿರುತ್ತದೆ. ಆದರೆ "ಮಳೆ 
ಕಾರಣದಿಂದ, ಮಳೆಗಾಲ ಮುಗಿಯುವ ತನಕ 
ಕಾಮಗಾರಿಯನ್ನು ಪಾರಂಭಿಸಲು 
ಸಾಭ್ಯವಾಗಿರುವುದಿಲ್ಲ. 


ತದನಂತರ ಮಹಾಮಾರಿ ಕೋವಿಡ್‌-19ರ| 1 


ಅಂಕಣ 
ಒ!ಲಿಳವೆಡಿಸುವುದು, 


ಜೂನಿಯರ್‌ ಕಾಲೇಜು ಮೈದಾನದಲ್ಲಿ 
ಸಿಂಥೆಟಿಕ್‌ ಹಾಕಿ ಟರ್‌ ಅಳವಡಿಸುವ।| 
ಕಾಮಗಾರಿಯನ್ನು ರೂ 40206,300/-ಗಳ 
ವೆಚ್ಚದಲ್ಲಿ ಕೈಗೊಳ್ಳಲು ಮೇ।| ಗೇಟ್‌ 
ಸ್ಫೋರ್ಟ್‌ ಟೆಕ್‌ ಹೈದ್ರಾಬಾದ್‌ ಇವರಿಗೆ 
ದಿನಾ೦ಕ: 06.06.2019ರಂದು 
ಕಾರ್ಯಾದೇಶ ಪತ್ರ ನೀಡಲಾಗಿರುತ್ತದೆ. 
ಗುತ್ತಿಗೆದಾರರಿಗೆ ಇದುವರೆಗೆ ರೂ 304.19 ಲಕ್ಷ 
ಮಾತ್ರ ಪಾವತಿಸಲಾಗಿದೆ. ನಿಗಧಿಪಡಿಸಿದ 
ಎಲ್ಲಾ - ಕಾಮಗಾರಿಗಳನ್ನು ಉತ್ತಮ 
ಗುಣಮಟ್ಟಿಡೊಂದಿಗೆ ಸಂಪೂರ್ಣವಾಗಿ 
ಪೂರ್ಣಗೊಳಿಸಿದ ನ೦ತರ ನಿಯಮಾನುಸಾರ 
ಬಾಕಿ ಮೊತ್ತ ಪಾವತಿಸಲಾಗುವುದು. 


ಈ ಕಾಮಗಾರಿಯನ್ನು ಪ್ರಾರಂಭಿಸಿ, ಹಾಕಿ 
ಟರ್ಫ್‌ ಅಳಪಡಿಸುವ ವರೆಗೂ ಕನಿಷ್ಟ 


ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜಾರಿಯಲ್ಲಿದ್ದ 
ಎರಡು ಲಾಕ್‌ ಡೌನ್‌ ಯಿಂದ ಕಾಮಗಾರಿಯ 
ಪ್ರಗತಿಯು. ಕುಂರಿತಗೊಂಡಿರುತ್ತದೆ. 


ಪ್ರಸ್ತುತ ಹಾಕಿ ಕ್ರೀಡಾಂಗಣದಲ್ಲಿ ಟರ್ಫ್‌ 
ಅಳವಡಿಕೆ ಸ್ಥಳದಲ್ಲಿ ತಳಪಾಯ ಕಾಮಗಾರಿ 
ಪೂರ್ಣಗೊಳಿಸಿ "ಸಿಂಥೆಟಿಕ್‌ ಟರ್‌ 
ಅಳವಡಿಸುವ ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. ಹಾಕಿ ಟರ್ಫ್‌ 
. ಸುತ್ತಲೂ ಇಂಟರ್‌ಲಾಕ್‌ 


ಸಂಪ್‌ 


ಕಾಮಗಾರಿಗಳು 


ನಿರ್ಮಣ ' ಮತ್ತಿತರ ಪೂರಕ ಸಿವಿಲ್‌ 
ಪೂರ್ಣಗೊಳ್ಳಬೇಕಿದ್ದು, 
ಕಾಮಗಾರಿ ಪ್ರಗತಿಯಲ್ಲಿದ್ದು, ಶೀಘುದಲ್ಲಿ 
ಪೂರ್ಣಗೊಳ್ಳುವುದು. : 


ರಃ 
ಕಾಮಗಾರಿಯು 


ಸ್‌ 
ಕಳಷೆ ಮಟ್ಟದಿಂದ 
ಹೂಡಿರುವುದಾಗಿ ಸ್ಮಳೀಯರು 
ಆರೋಪಿಸಿದ್ದು, ಇದು ಪತಿಕೆಗಳಲ್ಲಿ 
ಪ್ರಕಟವಾಗಿದ್ದು, ಇದರ ಬಗ್ಗೆ ಸರ್ಕಾರ 
ಕೈಗೊಂಡ ಕುಮಗಳೇನು; (ಮಾಹಿತಿ 
ಒದಗಿಸುವುದು) 


3 


ಹಾಕ ನಘನನಾ ಸಾವ್‌ ಸೀಡ್‌ ಎಲ್‌ 13-3 1ಐಎಸ್‌ 15 


ಮಾದರಿಯ ಹಾಕಿ ಟರ್ಫ್‌ನ್ನು 
ಸೋಮವಾರಪೇಟೆ ಹಾಕಿ ಕ್ರೀಡಾಂಗಣದಲ್ಲಿ 
ಅಳವಡಿಸಲಾಗಿದ್ದು, ಇದು 
ಅಂತಾರಾಷ್ಟೀಯ ಹಾಕಿ ಫೆಡರೇಷನ್‌ 
(ಎಫ್‌.ಐ.ಹೆಚ್‌) ಮಾನ್ಯತೆ ಪಡೆದ 
ಅಂತಾರಾಷ್ಟೀೀಯೆ ಗುಣಮಟ್ಟದ ಹಾಕಿ 
ಟರ್ಫ್‌ ಆಗಿರುತ್ತದೆ. ಹಾಕಿ ಟರ್ಫ್‌ ಕಳಪೆ 
ಗುಣಮಟ್ಟದ್ಧಾಗಿರುವ ಕುರಿತು ಆರೋಪವು 
"ಿರಾಧಾರವಾಗಿದೆ. 


ಈ ಾಮಗಾರಿಯು ಪೂರ್ಣವಾಗದೆ, 
ಪರಿಶೀಲನೆ ನಡೆಸಿ ಯೋಗ್ಯತೆ ಪತ್ರವನ್ನು 
ನೀಡಲಾಗಿದ್ದು, ಇದರ ಬಗ್ಗೆ ಸರ್ಕಾರದ 
ಕಮಗಳೇನು ಹಾಗೂ ಈ ಯೋಗ್ಯತೆ 
ಪತ್ರವನ್ನು ನೀಡಿದ ಅಧಿಕಾರಿಗಳ ಮೇಲೆ 
ತಿಗೆದುಕೊ೦ಡ ಕರಿಣ ಕ್ರಮಗಳೇನು? 
(ವಿವರ ಒದಗಿಸುವುದು) 


"ಸೋಮವಾರಪೇಟೆ ಹಾಕಿ ಅಂಕಣದಲ್ಲಿ ಹಾಕಿ 


ಹಾಕಿ ಟರ್ಫ್‌ ಅಳವಡಿಸಲಾದ ಹಾಕಿ 
ಅಂಕಣಗಳನ್ನು ಅಂತಾರಾಷ್ಟಿೀಯ ಹಾಕಿ 
ಫೆಡರೇಷನ್‌ ಪರಿಶೀಲಿಸಿ, ರಾಷ್ಟ್ರೀಯ ಮತ್ತು 
ಅಂತಾರಾಷ್ಟಿನಿಯ ಕ್ರೀಡಾಕೂಟಗಳನ್ನು 
ಆಯೋಜಿಸಲು ಅಗತ್ಯ ಗುಣಮಟ್ಟಿ 
ಹೊಂದಿರುವ - ಬಗೆ ದೃಢೀಕರಿಸಿ ತನ್ಸ 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸುತ್ತದೆ. 


ಟರ್ಫ್‌ ಬೇಸ್‌ ಮತ್ತು ಟರ್‌ ಅಳವಡಿಸುವ 
ಕಾರ್ಯ ಪೂರ್ಣಗೊಂಡಿದ್ದು, 
ಅಂತಾರಾಷ್ಟಿೀಿಯ ಹಾಕಿ ಫೆಡರೇಷನ್‌ ಸದರಿ 
ಹಾಕಿ ಅಂಕಣವು ತನ್ನ ಗುಣಮಟ್ಟದ 
ನಿಬಂಧನೆಗಳಿಗೆ ಅನುಗುಣವಾಗಿರುವುದಾಗಿ 
ದೃಢೀಕರಿಸಿರುತದೆ. ಅಲತಾರಾಷ್ಟಿನಯ 
ಹಾಕಿ ಫೆಡರೇಷನ್‌ ಹಾಕಿ ಕ್ರೀಡೆಗೆ 
ಸಂಬಂಧಿಸಿದಂತೆ ವಿಶ್ವದ ಅತ್ಯುನ್ನತ 
ಸಂಸ್ಥೆಯಾಗಿದ್ದು, ಒಂದು ಸ್ವಾಯತ್ತ 
ಸಂಸ್ಥೆಯಾಗಿರುತ್ತದೆ. ಸದರಿ ಸಂಸ್ಥೆಯು. 
ಯವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ಅಧೀನದಲ್ಲಿ ಕಾರ್ಯ 


ನಿರ್ವಹಿಸುತ್ತಿರುವುದಿಲ್ಲ. 


ಮೈಎಸ್‌ಡಿ/ಇಬಿಬಿ/134/2021 


ಲ 


ಗ 
f 


(ಡಾ. ನಾರಕಿಯಣಗೌಡ) 
ರೇಷ್ಮ, ಯುವ ಸಬಲೀಕರಣ ಮತ್ತು 


ಕ್ರೀಡಾ ಸಚಿವರು. 


